


ಶ್ರೀ ಅಭಿನವ ಪ್ರಾಣೇಶವಿಠ್ಠ್ಚಲದಾಸಾರ್ಯ 
ವಿರಚಿತ 
ಶ್ರೀ ಗೋಪಾಲದಾಸರ ಸ್ತೋತ್ರ ಸುಳಾದಿ 


ಸಂಪಾದಕ : ಅರವಿಂದಲೋಚನ 


1೭11041 11111101" 


ಗತಶಾಲಿವಾಹನಶಕ ೧೯೪೨ 
ಚಾಂದ್ರಮಾನ 
ಶಾರ್ವರೀ ನಾಮ ಸಂವತ್ಸರದ 
ಶಿಶಿರ ಖುತುವಿನ 
ಮಾಘಮಾಸದ 
ಶುಕ್ಲಪಕ್ಷದ ತೃತೀಯಾದಂದು ಈ 


ಗ್ರಂಥವು ಪ್ರಕಟ 


1೭11041 11111101" 


ಶ್ರೀ ಗೋಪಾಲದಾಸರ ಸ್ತೋತ್ರ ಸುಳಾದಿ 
ರಾಗ : ಸಿಂಧುಭೈರವಿ 
ಧ್ರುವತಾಳ 


ಹರಿದಾಸ ಚತುಷ್ಟಯ ಪುರುಷ ತೃತೀಯರಾದ 

ತುರುಪಾಲ ದಾಸರ ಚರಿತೆ ತಿಳಿದಷ್ಟು 

ಬರೆಯುವೆ ಶಿರಿ ಹರಿ ಮರುತರ ದಯದಿಂದ 

ಗುರು ವರದೇಂದ್ರರ ಪರಮಾನುಗ್ರಹದಿಂದ 

ವರದೇಶದಾಸರ ಕರುಣದಿಂದ 
ಮುರಹರನಾಜ್ಜದಿ ಕರಿಕಂಧರಿಯೊಳು 
ಪುರ ದಥಿಶಿಲೆಯಲ್ಲಿ ಪುಟ್ಟಿ ಪೆರೆ ಶುಕ್ಸನಂತೆ ಬೆಳೆದ 
ಭಾಗಣ್ಣನು 


1೭11041 11111101" 


ದುರುಳ ಭಾಗದೇಯಾರು ಚರಚರಾಸ್ತಿಯನಪ - 
ಹರಿಸಿ ದೂಡಲು ಬಂದು ಸಂಕಾಪುರದಿ 
ಮರುತದೇವನ ಆಶ್ರಯದಲ್ಲಿ ನೆಲೆಸಿಹ 


ಶಿರಿವರ ಅಭಿನವ ಪ್ರಾಣೇಶವಿಠ್ಚಲನ ದಯದಿ ॥ 1 ॥ 
ಮಟ್ಟತಾಳ 


ಗಾಯತ್ರೀ ಮಂತ್ರ ಪುರಶ್ಚರಣೆಯಲ್ಲಿ 
ತಾಯಿಯ ಒಲಿಸಿದನು ಮೌನ ತಪಸಿನಲಿ 
ಬೀಯ ಮಾಡುತಲೊಬ್ಬ ಮರಳುವ ನೀರೆರೆಯೆ 
ಘಾಯಗೊಂಡು ತಾನೆ ಬಹುಪರಿ ಬಳಲಿದನು 
ವಾಯುಭಕ್ಷನೊಮ್ಮೆ ಶಿರದಲಿ ಫಣವಿರಿಸೆ 
ಕಾಯವ ಸುತ್ತಿರಲು ಕಂಡು ಜನರು ಬೆದರೆ 
ತೋಯಜಾಕ್ಷ ಅಭಿನವ ಪ್ರಾಣೇಶವಿಠ್ಠಲ 


1೭11041 1111101" 


ಪ್ರೀಯ ದಾಸರಿಗುಂಟೆ ನೋವು ಭಯವು ॥ 2 ॥ 


ತ್ರಿವಿಡತಾಳ 


ಪೃಥ್ವಿಪನರಿಕೆಯನಾಲಿಸಿ ಬೇಗನೆ 
ಉತ್ತನೂರಿಗೆ ಬಂದು ನೆಲಸಿದನು 
ಚಿತ್ತಜನಯ್ಯನ ಗಿರಿ ವೆಂಕಟೇಶನ 
ತುತಿಸುತಾಕ್ಷಣ ಸೇವೆಗೈಯುತಲಿ 
ನಿತ್ಯ ಜನರಿಗೆ ಭವಿಷ್ಯವ ಪೇಳುತ್ತ 
ಸತ್ಯ ಕಥಾಮೃತ ಸುರಿಸುತಲಿ 
ಭೃತ್ಯರಿಗುಣಿಸುತ್ತ ಅವರ ಮನ ತಣಿಸುತ್ತ 
ನಿತ್ಯನೂತನ ಮಹಿಮೆ ತೋರುತಲಿ 
ಹತ್ತಿ ಕುದುರೆಯ ಬಂದು 'ಅಲೆನಾಹಿ' ಎಂದು 
ಕತ್ತುರಿ ಚಲುವನ ಅಣತಿಯಂತೆ 


1೭11041 11111101" 


ತೆತ್ತಿಗರೊಡನೆ ಪಂಢರಪುರವ ಕಂಡು ಯಜಿಸಿ 
ಉತ್ತರ ದೇಶದ ಯಾತ್ರೆಯ ಸಮಯದೀ 
ಸೋತ್ತಮ ಗುರುಗಳ ಕಂಡು ನಮಿಸಿ 
ಸೋತ್ತಮ ಭೃಗುಮುನಿ ವಿಜಯದಾಸರ ಒಲಿಸಿ 
ತುತಿಸಿ ಉಪದೇಶಾಂತರವ ಗ್ರಹಿಸಿ 
ಸತ್ಯ ಗೋಪಾಲವಿಠಲ ದಾಸರಾದರು 


ಸತ್ಯಾಭಿನವ ಪ್ರಾಹೇಶವಿಠ್ದಲ ದಯದಿ ॥ 3 ॥ 
ಅಟ್ಟತಾಳ 
ಹರಿದಾಸರು ನಿತ್ಯ ಹರಿ ಮತ ದರ್ಶನ 
ಪ್ರಮೇಯ ಪ್ರಮಾಣ ವಾಕ್ಯಗಳೆಲ್ಲವ 


ಸರಸವಾದ ಕನ್ನಡ ನುಡಿಯಲ್ಲಿ ಪದ್ಯ 
ವರ ಸುಳಾದಿಗಳಿಂದ ಅರುಹುತ ಸಂತತ 


1೭11041 11111101" 


ಪರಮ ಭಾಗವತ ಧರ್ಮವ ಬೀರುತ್ತ 
ಹರಿದಾಸ್ಯ ಪಥವನ್ನು ತೋರುತ್ತ ಸಾರುತ್ತ 
ಹರಿಕಥಾ ರಸ ಸುಧೆ ಸುರಿಸಿ ಭೂಸುರ ಪಾ- 
ಮರ ಜನರಿಗೆ ಗೈದ ಉಪಕಾರಕ್ಕೆಣೆಗಾಣೆ 
ಭರತ ಖಂಡವನೆಲ್ಲಾ ಚರಿಸಿ ಆನತರನು - 
ದ್ವರಿಸಿದ ಕರುಣಾಳು ಗೋಪಾಲದಾಸರೇ 
ಶರಣೆಂಬೆ ಶರಣೆಂಬೆ ನಿಮ್ಮಯ ಚರಣಕ್ಕೆ 
ತುರುಪಾಲ ದಾಸರ ಹರಿಕಥಾ ಸಮಯದಿ 
ಪರಿಸರದೇವನು ತರುಚರ ರೂಪದಿ 
ವರ ರೌಪ್ಯಪೀಠದಿ ಶೋಭಿಪ ನಿತ್ಯದಿ 
ಧರಿಸುರ ರೈಜಿಯರೊಮ್ಮೆ ಕಂಡಿರುವರು 
ತಿರಲಿಂಗ ದೇಶದ ಮಾಯಿಯ ಜೈಸಿದ 
ನರತುತಿ ಮಾಡದಿರೆಂದ್ದೇಳಿ ಕಳಿಸಿದ 
ಗುರುಗಳ ವಿಜಯರ ಚರಣಾರಾಧನೆಯಿಂದ 
ಉರಗ ಪರ್ವತದಲ್ಲಿ ಧರಿನಾಥರಿಗೆ ತಮ್ಮ 


1೭11041 11111101" 


ಶರಕರಿ ವತ್ಸರ ಆಯುಷ್ಯವೆರೆದರು 
ಪರಮ ಸುತ್ಯಾಗಕ್ಕೆ ಕರ್ಣ ತಲೆ ಬಾಗಿದ 
ತುರುಪಾಲದಾಸರ ಚರಿತೆಗೆ ನಮೋ ನಮೋ 
ತುರುಪಾಲಾಭಿನವ ಪ್ರಾಣೇಶವಿಠ್ಠಲನ 
ಚರಣ ಕಿಂಕರನೆನಿಸಿ ಮೆರೆದ ಗುರುದೇವ ॥ 4 ॥ 


ಆದಿತಾಳ 


ದಾಸರ ಮಾತಿನ ಮರ್ಮವನರಿಯುತ 

ಭೂಸುರ ರೈಜಿಯ ರಾಮಾಚಾರ್ಯರು 

ಕಾಷಾಯಾಂಬರ ಧರಿಸುತ ಬಿಂಬೋ - 
ಪಾಸನೆ ಗೈದಪರೋಕ್ಷವ ಪಡೆದರು 
ದಾಸರ ಸಂಗಡ ನರ್ತಿಸಿ ನಲಿದರು 
ವಾಸುದೇವ ವಿಟ್ಠಲನ ಭಜಿಸಿದರು 
ವಾಸುದೇವ ಹರಿ ರೂಪವ ಕಂಡರು 


1೭11041 11111101" 


ತೋಷದಿ ನಲಿದರು ತೃಪ್ತಿಯ ಪಡೆಯುತ 
ಪಾಶಮಂಥಧರ ದೇವನ ಕಾಣಲು 
ದಾಸರು ಹೊರಟರು ಉಡುಪಿಯ ಯಾತ್ರೆಗೆ 
ದೋಷ ಮಂಡಗದ್ದಿ ತಸ್ಮರ ಭೀಮನು 
ಆ ಸುಯಾತ್ರಿಕರ ಸುಲಿಯಲು ಬರೆ 
ಪ್ರಾಹೇಶನ ದಯದಿಂದ ರಕ್ಷಿಸಿ ವುಳುಹಿದ 
ಶೇಷಾನುಜ ಗೋಪಾಲಮೂರ್ತಿಯನು 
ತೋಷದಿ ವಂದಿಸಿ ಸೇವೆಯ ಸಲ್ಲಿಸಿ 
ದೇಶಿಕರಿಷ್ಟರ ದರ್ಶನ ಪಡೆಯುತ 
ರಾಶಿ ಜಲದ ಸ್ನಾನ ಪೂರೈಸುತ 
ವಾಸುದೇವ ಪುರ ಯಾತ್ರೆಯ ಗೈಯುತ 
ಭಾಸುರ ಚರಿತರು ಮರಳುತ ಬಂದರು 
ದೇಶಿಕ ವರ ಮಂತ್ರಾಲಯ ಪ್ರಭುಗಳ 
ಮೀಸಲಪ್ಪಣೆಯ ಮೇರೆಗೆ ಗೌಡನ 
ವಾಸಕೆ ಬಂದರು ಲಕ್ಷ ಭೋಜನದ 


1೭11041 11111101" 


ಆಸೆ ಸಲ್ಲಿಸಿದರು ತೋಷವಗರೆದರು 
ಶೇಷಗಿರೀಶನ ಕಂಡು ತುತಿಸಿದರು 
ವಾಸಕೆ ತಿರುಗುತರೆಲ್ಲರ ಕರೆಸುತ 

ಆ ಸಮೀರಮತ ಮರ್ಮವ ತಿಳಸುತ 
ಕಾಶ್ಯಪ ಚಿತ್ರಾ ಮಕರಾಷ್ಟ್ರಮಿ ಪರ - 

ವಾಸರ ಮಂದದಿ ಲಯವನು ಚಿಂತಿಸಿ 
ವಾಸುದೇವ ಮುರಮರ್ದನ ಕಳುಹಿದ 

ಕಾ ಶಕಟನ್ನೇರುತ ನಡೆದರು 

ಭೂಸುರ ಜನಗಣ ಜಯ ಘೋಷದವರ 
ವಾಸವ ನಗರದ ದುಂದುಭಿ ಸುಸ್ವರ 
ಆ ಸುಗಂಧ ಬೀರುವ ಸುಮ ವರ್ಷದಿ 

ದಾಸರ ಮೇಳದ ಭಜನೆ ನರ್ತನದಿ 
ಶ್ರೀಶಾಭಿನವ ಪ್ರಾಣೇಶವಿಠ್ಠಲನ ಪುರಕೆ ॥ 5 ॥ 


1೭11041 1111101" 


ಜತೆ 


ಗೋಪಾಲದಾಸರ ಚರಿತೆ ಪಠಿಸೆ ನಿತ್ಯ 
ಗೋಪಾಭಿನವ ಪ್ರಾಣೇಶವಿಠ್ಠಲ ಒಲಿವಾ | 


| ಶ್ರೀ ಕೃಷ್ಣಾ ಷ್ಟಾರ್ಪಣಮಸ್ತು ॥ 


| ಶ್ರೀ ಮಧ್ದೇಶಾರ್ಪಣಮಸ್ತು! 


1೭11041 11111101" 


